ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 06ನೇ ಮಾರ್ಚ್‌, 2020 


B.R.C./C.R.C. ಸೇವೆಯನ್ನು ಮುಂದುವರೆಸುವ ಬಗ್ಗೆ 
ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಷೇತ್ರ) :- 
057 (460) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) 2011-12ನೇ ಸಾಲಿನಲ್ಲಿ N್ಣDWP ಯೋಜನೆಯಡಿ ಕಾರ್ಯನಿರ್ವಸುತ್ತಿದ್ದ 8.ಣ.€./€.R.€. ಗಳನ್ನು ಯಥಾವತ್ತು 
ಮುಂದುವರೆಸುವ ಸಂಬಂಧ ಕಡತ ಸಂಖ್ಯೆ: ಗ್ರಾಆಪ 69 ಗ್ರಾನಿಸ (2) 2015 ಕಂಡಿಕೆ 43,44,45 ಮತ್ತು 74ರಲ್ಲಿ ಸರ್ಕಾರ 


ಮಾಡಿರುವ ಆದೇಶವೇನು ; (ವಿವರವಾದ ಮಾಹಿತಿ ನೀಡುವುದು) 
(ಆ) ಸರ್ಕಾರದ ನಿರ್ಣಯದಂತೆ ಸರ್ಕಾರಿ ಆದೇಶ ಹೊರಡಿಸದೆ ಇರಲು ಕಾರಣಗಳೇನು; 


(ಇ) ಇದರ ಸಂಬಂಧ ವಿಧಾನ ಪರಿಷತ್ತಿನ ಅರ್ಜಿ ಸಮಿತಿಯ ಸರ್ವಾನುಮತದ ನಿರ್ಣಯ ಸರ್ಕಾರಕ್ಕೆ ಕಳುಹಿಸಿದ್ದರೂ ಸಹ ಸದರಿ 
ನಿರ್ಣಯವನ್ನು ಅನುಷ್ಠಾನಗೊಳಿಸದಿರಲು ಕಾರಣಗಳೇನು ; 


(ಈ) 8.ಣ.€./€.R.C. ಗಳ ನೇಮಕಾತಿ ಮಾರ್ಗಸೂಚಿಗಳನ್ನು ತಿದ್ದುಪಡಿ/ ಮಾರ್ಪಾಡು ಮಾಡಲು ಯಾರಿಗೆ ಅಧಿಕಾರ 
ನೀಡಲಾಗಿದೆ ; (ವಿವರವಾದ ಮಾಹಿತಿ ನೀಡುವುದು) 


(ಉ) ಮಾರ್ಗಸೂಚಿಗಳಲ್ಲಿ 8.ಣ.೦./C.R.€. ಗಳ ನೇಮಕಾತಿ ಆಯ್ಕೆ ಪ್ರಕ್ರಿಯ ಹಾಗೂ ಅವಧಿ ಇವುಗಳ ವಿಚಾರಗಳಲ್ಲಿ ರಾಜ್ಯ 
ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿರುವುದು ನಿಜವೇ ; 


(ಊ) ಹಾಗಿದ್ದಲ್ಲಿ, ಸರ್ಕಾರದ ನಿರ್ಣಯ, ವಿಧಾನ ಪರಿಷತ್ತಿನ ಅರ್ಜಿ ಸಮಿತಿ ನಿರ್ಣಯ ಮತ್ತು ನ್ಯಾಯಾಲಯದ ಆದೇಶಗಳನ್ನು 
ಪಾಲನೆ ಮಾಡದಿರಲು ಕಾರಣಗಳೇನು ; 


(ಖು) ಇದರ ಸಂಬಂಧ ಸರ್ಕಾರದ ನಿಲುವೇನು ; ಸರ್ಕಾರಿ ಆದೇಶವನ್ನು ಯಾವ ಕಾಲ ಮಿತಿಯೊಳಗೆ ಹೊರಡಿಸಲಾಗುವುದು ? 
(ವಿವರವಾದ ಮಾಹಿತಿ ನೀಡುವುದು) 


